ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


ನಿರ್ಭಯ ಯೋಜನೆಯ ಜಾರಿ ಕುರಿತು 
ಶ್ರೀ ಯು.ಬಿ.ವೆಂಕಟೇಶ್‌ (ನಾಮನಿರ್ದೇಶನ ಹೊಂದಿದವರು)- 


401 (469) ಮಾನ್ಯ ಗೃಹ ಮತ್ತು ಕಾನೂನು ಸಂಸದೀಯ ವ್ಯವಹಾರಗಳ ಹಾಗೂ ಶಾಸನ ರಚನೆ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕೇ೦ದ್ರ ಸರ್ಕಾರದ ನಿರ್ಭಯ ಯೋಜನೆಯಡಿಯಲ್ಲಿ ರಾಜ್ಯಕ್ಕೆ ಮಂಜೂರಾಗಿರುವ ಅನುದಾನ ಎಷ್ಟು; 
ಹಾಗೂ ಬಿಡುಗಡೆಯಾಗಿರುವ ಅನುದಾನ ಎಷ್ಟು; (ವಿವರಗಳನ್ನು ನೀಡುವುದು) 


(ಆ) ಸದರಿ ಅನುದಾನದ “ಸೇಫ್‌ ಸಿಟಿ ಪ್ರಾಜಿಕ್ಸ್‌''ಗೆ ಸಂಬಂಧಿಸಿದಂತೆ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು; 


(ಇ) ಸೇಫ್‌ ಸಿಟಿ ಪ್ರಾಜೆಕ್ಸ್‌' ಇ-ಟೆಂಡರ್‌ ಕರೆಯಲಾಗಿದೆಯೆ; ಹಾಗಿದ್ದಲ್ಲಿ, ಟಓೆಂಡರ್‌ನಲ್ಲಿ ಭಾಗವಹಿಸಲು 
ಯಾವ ಯಾವ ನಿರ್ಬಂಧನೆಗಳನ್ನು ವಿಧಿಸಲಾಗಿತ್ತು; ಟೆಂಡರ್‌ನಲ್ಲಿ ಭಾಗವಹಿಸಿರುವ ಕಂಪನಿಗಳು ಯಾವುವು; 
ಅವುಗಳಲ್ಲಿ ಅರ್ಹವಾದ ಕಂಪನಿಗಳು ಯಾವುವು; ಯಾವ ಕಂಪನಿಗೆ ಟೆಂಡರ್‌ ಮಂಜೂರಾಗಿದೆ; 


(ದಾಖಲೆಯನ್ನು ನೀಡುವುದು) ಅಥವಾ ಟೆಂಡರ್‌ ರದ್ದುಗೊಳಿಸಿದ್ದರೆ ಅದಕ್ಕೆ ಕಾರಣಗಳೇನು; 


(ಈ) ಟೆಂಡರ್‌ ಮಂಜೂರಾತಿಯ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಪೊಲೀಸ್‌ ಅಧಿಕಾರಿಗಳು ಟೀಕೆ 
ಮಾಡುತ್ತಿರುವುದು ಸರ್ಕಾರದ ಗಮನಕೆ ಬಂದಿದೆಯೇ; ಬಂದಿದ್ದಲ್ಲಿ, ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು? 


(VT 


